ಕರ್ನಾಟಕ ವಿಧಾನ ಸರಿಷತ್ತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1145 (1331) 

ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

21.12.2018. 

ಮಾನ್ಯ ಲೋಕೋಪಯೋಗಿ ಸಚಿವರು 


ಕ 

ಹ ಪಳೆ ಉತ್ತರ 

(ಅ) ನೈಸ್‌ ಸಂಸ್ಥೆ ನಿರ್ಮಿಸುತ್ತಿರುವ] ಬೆಂಗಳೊರು” ಮೈಸೂರು ಇನ್‌ಫ್ರಾಸ್ಟಕ್ಷರ್‌ ಕಾರಿಡಾರ್‌” 
ಬೆಂಗಳೂರು- ಮೈಸೂರು ಕಾರಿಡಾರ್‌ ಯೋಜನೆಯ ಸವ್‌ ಎ ಭಾಗದಲ್ಲಿ, ನ್ಯಾಯಾಲಯದಲ್ಲಿ 
ಯೋಜನೆಯು Rs ಹಂತದಲ್ಲಿದೆ ಭೂಸ್ತಾಧೀನ ಸಂಬಂಧಿಸಿದಂತೆ ಬಾಕಿ ಇರುವ 
ಇದುವರೆಗೆ ಎಷ್ಟು ಕಿ.ಮೀ ರಸ್ತೆ ಸ್ಥೆಯನ್ನು ಪ್ರಕರಣಗಳಿಗೆ ಒಳಪಡುವ ಕೆಲವೊಂದು ಮಿಸ್ಸಿಂಗ್‌ 
ನಿರ್ಮಿಸಲಾಗಿದೆ, ಇದರಲ್ಲಿ ಕಾಂಕ್ರೀಟ್‌ ಲಿಂಕ್ಸ್‌ಗಳನ್ನು ಹೊರತುಪಡಿಸಿ, 41 ಕಮೀ ಉದ್ದದ 
ರಸ್ತೆ ಮತ್ತು ಡಾಂಬರ್‌ ರಸ್ತೆ ಎಷ್ಟು | ಫೆರಿಫೆರಲ್‌ ರಸ್ತೆ, 9 ಕಿ.ಮೀ. ಉದ್ದದ ಲಿಂಕ್‌ ರಸ್ತೆ ಹಾಗೂ 
ಕಿ.ಮೀ. ನಿರ್ಮಿಸಲಾಗಿದೆ. 5 ಕಿಮೀ. ಉದ್ದದ ವೇಗದ ಹೆದ್ದಾರಿಗಳನ್ನು. ಭಾಗಶಃ 

ನಿರ್ಮಿಸಲಾಗಿದೆ. 
ಈ ಪೈಕಿ 3.80 ಕಿ.ಮೀ. ಉದ್ದದ ಫೆರಿಫೆರಲ್‌ ರಸ್ತೆ ಹಾಗೂ 
8.10 ಕಿ.ಮೀ. ಉದ್ದದ ಲಿಂಕ್‌ ರಸ್ಟೆಗಳಲ್ಲಿ ಡಾಂಬರ್‌ 
ಮೇಲೆ ಕಾಂಕ್ರೀಟ್‌ ವೈಟ್‌ ಟಾಂಪಿಂಗ್‌ ಮಾಡಲಾಗಿದ್ದು, 
ಉಳಿದ ರಸ್ತೆಯ ಭಾಗಗಳನ್ನು ಡಾಂಬರು ರಸ್ಕೆಯಾಗಿ 
ನಿರ್ಮಿಸಲಾಗಿದೆ. 

(ಅ) ಸೈಸ್‌ ಸಂಸ್ಥೆಯೊಂದಿಗೆ ಮಾಡಿ ಸೈಸ್‌ ಸಂಸ್ಥೆಯೊಂದೆಗೆ ದಿನಾಂಕ 03-04-7957 ರಂದಾ 
ಕೊಂಡಿರುವ ಒಪ್ಪಂದದ ಪ್ರಕಾರ ಮಾಡಿಕೊಂಡಿರುವ ಕ್ರಿಯಾ ಒಪ್ಪಂದದಂತೆ. ಎಲ್ಲಾ pA 
ರಸ್ತೆಯನ್ನು ಯಾವ ರೀತಿಯಾಗಿ ರಸ್ತೆಗಳನ್ನು ಸಿಮೆಂಟ್‌ ಕಾಂಕ್ರೀಟ್‌ 'ರಸೆಯಾ 
ನಿರ್ಮಿಸಬೇಕಾಗಿತ್ತು ಪ್ರಸ್ತುತ ಯಾವ ನಿರ್ಮಿಸ ಸಬೇಕಾಗಿರುತ್ತದೆ. 


ರೀತಿಯಾಗಿ ನಿರ್ಮಿಸಿದೆ; ರಸ್ತೆಯನ್ನು 
ಒಪ್ಪಂದದಂತೆ ನಿರ್ಮಿಸಲಾಗಿದೆಯೇಲ 
ಇಲ್ಲವಾದಲ್ಲಿ ಈ ಕುರಿತು ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆ. 


ಮೂಲತಃ ನಿರ್ಮಿಸಲಾದ ಎಲ್ಲಾ ರಸ್ತೆ ಸೆಗಳನ್ನು ಡಾಂಬರು 
ರಸ್ತೆಯಾಗಿ ನಿರ್ಮಿಸಿದ್ದು, ಅದರಲ್ಲಿ ಕೆಲ ಭಾಗದ ಡಾಂಬರು | 
ರಸ್ಥೆಗಳ ಮೇಲೆ ಮೆಂಟ್‌ ವೈಟ್‌ ಟಾಪಿಂಗ್‌ 
ಮಾಡಲಾಗಿದೆ. 


ಯೋಜನಾ ಸಂಸ್ಥೆಯು ಕ್ರಿಯಾ ಒಪ್ಪಂದದಂತೆ ಸೀಮೆಂಟ್‌ 
ಕಾಂಕ್ರೀಟ್‌ ರಸ್ತೆ ನಿರ್ಮಿಸದೇ ಇದ್ದುದರಿಂದ. ದಿನಾಂಕ 
05-02- 2016 ರಂದು, ಕ್ರಿಯಾ ಒಪ್ಪಂದದ ಅರ್ಟಿಕಲ್‌ 
16.2 ರನ್ವಯ ಡಿಫಾಲ್ಸ್‌ ನೋಟೀಸು ನೀಡಿ 180 
ದಿನಗಳೊಳಗೆ ಸನನರಿಸುವಂತೆ ಸೂಚಿಸ ಲಾಗಿತ್ತು ಆದರೆ, 
ಯೋಜನಾ ಸಂಸ್ಥೆ; ಸದರಿ ಡಿಫಾಲ್ಫ್‌ ನೋಟೇಸ್‌ ಅನ್ನು 
ಕರ್ನಾಟಕ ಉಚ್ಛ" ನ್ಯಾಯಾಲಯದಲ್ಲಿ “ಟ್‌ ಅರ್ಜಿ ಸಂ. 
12109-10: 2016 ರಲ್ಲಿ ಪ್ರಶ್ತಿಸಿದ್ದು. ಘನ ನ್ಯಾಯಾಲಯವು 
ಸದರಿ ಡಿಫಾಲ್ಟ್‌ ನೋಟೀಸಿಗೆ "ತಡೆಯಾಜ್ಞೆ ನೀಡಿರುತ್ತದೆ. 
ಪ್ರಕರಣವು ನ್ಯಾಯಾಲಯದಲ್ಲಿ ಬಾಕಿ ಇರುತ್ತದೆ. 


(ಇ) 


[ರ್‌ 
RE 


ಸಂಸ್ಥೆಯ ಕುರಿತು" `ಸದನ 
ಸಮಿತಿಯ ವರದಿಯನ್ನು ಯಾವಾಗ 
ಮಂಡಿಸಲಾಗುವುದು; ಈ ಕುರಿತು 
ಸರ್ಕಾರದ ನಿಲುವೇನು? 


ಬೆಂಗಳೂರು-ವೃಸಾರ ನಸ 


ಸಕ್ಷ ಕಾರಿಡಾರ್‌ 
ಯೋಜನೆಯಲ್ಲಿ ನಡೆಸಿದ ಎನ 


ಲಾದ 
ಕರ್ನಾಟಕ ವಿಧಾನ ಸಭೆಯ ಸದನ ಸಮಿತಿಯು ವಿಚಾರಣೆ 
ನಡೆಸಿ, ಡಿಸೆಂಬರ್‌ 2016 ರಲ್ಲಿ ವರದಿ ಸಲ್ಲಿಸಿದ್ದು, ಸದರಿ 
ವರದಿಯನ್ನು ಡಿಸೆಂಬರ್‌ 2016ರ ಚಳಿಗಾಲದ 
ಅಧಿವೇಶನದಲ್ಲೇ ವಿಧಾನ ಸಭೆಯಲ್ಲಿ ಮಂಡಿಸಲಾಗಿರುತ್ತದೆ. 
ಸದನ ಸಮಿತಿಯು ಮಾಡಿರುವ ಶಿಫಾರಸ್ಸುಗಳು ಸರ್ಕಾರದ 


ಮಟ್ಟದಲ್ಲಿ ಪರಿಶೀಲನೆ ಹಂತದಲ್ಲಿವೆ. 


ಮಾಡಲಾಗಿದೆ; ಪ್ರಸುತ ಅವು ಯಾವ 
ಹಂತದಲ್ಲಿದೆ? 


(ಈ) [ನೈಸ್‌ ಸಂಸ್ಥೆಯಾದ ಗುತ್ತಿಗೆ | ಸ್ಸ್‌ ಸಂಸ್ಕಹಾನನರಗನ ಸಾಸ ರದ್ದುಪಡಿಸುವ ಪ್ರಸ್ತಾವನೆ] 
ರದ್ದುಪಡಿಸಲು ಸರ್ಕಾರ ಯಾವ ಸಧ್ಯಕ್ಕೆ ಸ ಸರ್ಕಾರದ ಪಂಶೀಲನೆಯಲ್ಲಿರುವದಿಲ್ಲ 
ಕಮ ಕೈಗೊಂಡಿದೆ; ಸರ್ಕಾರದ 
ವತಿಯಿಂದ ನೈಸ್‌ ಸಂಸ್ಥೆಯ | ಸರ್ಕಾರದಿಂದ ನೈಸ್‌ ಸಂಸ್ಥೆಯ ಅಕ್ರಮಗಳ ವಿರುದ್ಧ 
ಅಕ್ರಮಗಳ ವಿರುದ್ದ ಇದುವರೆಗೆ | ಯಾವುದೇ ಪ್ರಕರಣ ದಾಖಲು ಮಾಡಿರುವುದಿಲ್ಲ. ಆದರೆ. 
ಎಷ್ಟು ಕೇಸ್‌ಗಳನ್ನು ದಾಖಲು (ಕರ್ನಾಟಕ ಉಚ್ಛ ನ್ಯಾಯಾಯವು ಸA1M೦ ಪ್ರಕರಣದಲ್ಲಿ 


ದಿನಾಂಕ 03- 05- 2005 ರಂದು ನೀಡಿದ ತೀರ್ಪಿನ 
ವಿರುದ್ಧ ಸರ್ಕಾರದಿಂದ ಮಾನ್ಯ ಸರ್ವೋಚ್ಛ 
ನ್ಯಾಯಾಲಯದಲ್ಲಿ ಸಿವಿಲ್‌ ಅಫೀಲು ದಾಖಲಿಸಿದ್ದು ಸದರಿ 
ಸಿವಿಲ್‌ ಅಪೀಲಿನಲ್ಲಿ ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು 
ದಿನಾಂಕ 20-4-2006 ಧಿಮಿ ತೀರ್ಪು ನೀಡಿ ಕರ್ನಾಟಕ 
ಉಚ್ಛ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದಿರುತ್ತದೆ. 


ಇದಲ್ಲದೇ.,. ನೈಸ್‌ ಸಂಸ್ಥೆಯೇ ಕರ್ನಾಟಕ ಸರ್ಕಾರದ 
ಉನ್ನತ ಮಟ್ಟದ ಅಧಿಕಾರಿಗಳ ವಿರುದ್ಧ, ಮಾನ್ಯ ಸರ್ವೋಚ್ಛ 
ನ್ಯಾಯಾಲಯದ ದಿನಾಂಕ 20- yi 2006ರ ಆದೇಶ 
ಪಾಲಿಸದೇ ಇರುವ ಬಗ್ಗೆ ಮಾನ್ಯ 
ನ್ಯಾಯಾಲಯದಲ್ಲಿ ನಿಂದನಾ ಅರ್ಜಿ ಸ 144:2006 
ಮತ್ತು ಸಂ. 96:2007 ಅನ್ನು ದಾಖಲಿಸಿದ್ದು, ಸದರಿ 
ನಿಂದನಾ ಅರ್ಜಿಗಳಲ್ಲಿ ಮಾತ್ರ, ಸೈನ್‌ ಸಂಸ್ಥೆಯು ಕ್ರಿಯಾ 
ಒಪ್ಪಂದದಂತೆ ಯೋಜನೆ ಹ ನಗೊಳಿಸುತ್ತಿಲವೆಂಬ 
ಬಗ್ಗೆ ಹಾಗೂ ಹೆಚ್ಚುವರಿ ಜಮೀನು ಸ್ವಾಧೀನಕ್ಕೆ ಪಡೆದಿರುವ 
ಬಗ್ಗೆ ಸರ್ಕಾರದ ಪರವಾಗಿ ಹೇಳಿಕೆ ದಾಖಲಿಸಲಾಗಿದೆ. ಈ 
ನಿಂದನಾ ಅರ್ಜಿ ಪ್ರಕರಣವು ಇನ್ನೂ ಬಾಕಿ ಇರುತ್ತದೆ. 


ಅಕ್ರಮಗಳ ಬಗ್ಗೆ 
Fal 


ಸರ್ವೋಚ್ಛ 


ಸ್ಮ 


ಸ್ಯ 


ಸಂಖೆ: ಲೋಇ 65 ಸಿಆರ್‌ಎಂ 2018 


Qe 
(ಹೆಚ್‌.ಡಿ. ರೇವಣ್ಣ) 
ಲೋಕೋಪಯೋಗಿ ಸಚಿವರು 


